ಕರ್ನಾಟಿಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1244 


ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: ಶ್ರೀ ಎಸ್‌.ರವಿ (ಸ್ಮಳೀಯ ಸಂಸ್ಥೆಗಳ ಕ್ಷೇತ್ರದಿಂದ 
ಚುನಾಯಿತರಾದವರು) 

; 22-09-2021 

: ಕಂದಾಯ ಸಚಿವರು 


ಕ್ರ ಪ್ರಶ್ನೆ 


ಸಂ 


ಉತ್ತರ 


ಅ) | ಬೆಂಗಳೂರು ಉತ್ತರ 


ಗ್ರಾಮ ಪಂಚಾಯಿತಿಯ 
ಯಾವ ಯಾವ 
ಜಾಗಗಳನ್ನು 
ನಿವೇಶನಗಳನ್ನು " 


ತಾಲ್ಲೂಕು, 


ದಾಸನಪುರ ಹೋಬಳಿಯ ಆಲೂರು 


ವ್ಯಾಪ್ತಿಯಲ್ಲಿ 
ಗೋಮಾಳ 
ಗುರುತಿಸಿ 
ಹಂಚಿಕೆ 


ಮಾಡಲಾಗಿದೆ; ಯಾವ ಯಾವ 
ಗ್ರಾಮದ ಫಲಾನುಭವಿಗಳಿಗೆ ಹಕ್ಕು 
ಪತ್ರಗಳನ್ನು ವಿತರಣೆ ಮಾಡಲಾಗಿದೆ; 


ಬೆಂಗಳೂರು ಉತ್ತರ ತಾಲ್ಲೂಕು, 
ದಾಸನಪುರ ಹೋಬಳಿಯ ಆಲೂರು 
ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ 
ಆಲೂರು ಗ್ರಾಮದ ಸನಂ.113 ಮತ್ತು 
ಕುದುರೆಗರೆ ಗ್ರಾಮದ ಸ.ನಂ.18ರ ಸರ್ಕಾರಿ 
ಗೋಮಾಳ ಜಾಗಗಳನ್ನು ಗುರುತಿಸಿ, 
ಅನಧಿಕೃತವಾಗಿ ನಿರ್ಮಿಸಿರುವ 
ನಿವೇಶನಗಳಿಗೆ ಕರ್ನಾಟಕ ಭೂ ಕಂದಾಯ 
ಅಧಿನಿಯಮ 1964ರ ಕಲಂ 9ಊಸಿಸಿ ರಡಿ 
ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಗಿದೆ. 


ಆ) | ಹಕ್ಕುಪತ್ರ ಪಡೆದ ಫಲಾನುಭವಿಗಳ 


ಹೆಸರು ಮತ್ತು ಜಾತಿವಾರು ಹಾಗೂ 
ಇದರಲ್ಲಿ 85, ಪಡಿತರ ಚೀಟಿ] 
ಹೊಂದಿದ ಫಲಾನುಭವಿಗಳ ಸಂಖ್ಯೆ 


ಅನುಬಂಧ-1ರಲ್ಲಿ ಲಗತ್ತಿಸಿದೆ 


ಎಷ್ಟು; 

ಇ) [ಹಕ್ಕುಪತ್ರ  ವಿತಸಲು ಸರ್ಕಾರದ |ದಿನಾಂಕಂ1012015ರ ಪೂರ್ವದಲ್ಲಿ ನಗರ 
ಮಾನದಂಡಗಳೇನು; ಪಂಚಾಯಿತಿ | ಪದೇಶದಲ್ಲಿನ ಸರ್ಕಾರಿ, ಜಮೀನುಗಳಲ್ಲಿ 
ವಾ 2 ಅನಧಿಕೃತವಾಗಿ ನಿರ್ಮಿಸಿರುವ 20x30 
a Kh ಸರ್ಕಾರದೆ | ಫಾರ್ಣದ ವಾಸದ ಮನೆಗಳನ್ನು ಹಾಗೂ 

ಖಿ ಹ ಬಿಬಿಎಂಪಿ, ಸಗರ ಕಾರ್ಪೋರೇಷನ್‌, ಸಿಎಂಸಿ, 
ಅನುಸರಿಸಲಾಗಿದೆಯೇ? ಟಔಎಂಸಿ ಮತ್ತು ಪಟ್ಟಣ ಪಂಚಾಯತ್‌ 
ವ್ಯಾಪ್ತಿಯಿಂದ ನಿರ್ಧಿಷ್ಠ ಪಡಿಸಿದ 
. ಅಂತರದೊಳಗಿವ ಬಫರ್‌ ಜೋನ್‌ 
ಪ್ರದೇಶಗಳಲ್ಲಿ ನಿರ್ಮಿಸಿರುವ 3040 ವಿಸ್ಲೀರ್ಣದ 
ವಾಸದ ಮನೆಗಳನ್ನು ಕರ್ನಾಟಕ ಭೂ 
ಕಂದಾಯ ಕಾಯ್ದೆ, 1964ರ ಕಲಂ ಸಿಸಿ 
ರಡಿಯಲ್ಲಿ ಸಕ್ರಮಗೊಳಿಸಲು ಅವಕಾಶವಿದೆ. 
ಸಂಖ್ಯೆ: ಆರ್‌ಡಿ 175 ಎಲ್‌ಜಿಕ್ಯೂ 2021 (ಇ) ಆ 


ನ್‌್‌ 


ಕಂದಾಯ ಸಚಿವರು 


ಕುಮ ಹೋಬಳಿ ಗ್ರಾಮ ಸ.ನಂ. | ವಿಸ್ತೀರ್ಣ ಜಾತಿ ಪಲಾನುಭವಿಯ ಹೆಸರು ಪಡಿತರ 
ಸಂಖ್ಯೆ ಜೀಟಿ 
1 | ದಾಸನಪುರ (ಕುದುರೆಗೆರೆ]18  '|2816 [ಆದಿ ಅಮಯ್ಯಮ್ಮ ಕೋಂ | ಬಿ.ಪಿ.ಎಲ್‌ 
ಕರ್ನಾಟಕ ಬಸಪ್ಪ 
2 ದಾಸನಪುರ | ಕುದುರೆಗೆರ [18 18*12 ಲಿಂಗಾಯತ ಶಿವಮ್ಮ ಕೋಂ ಶಿವಣ್ಣ | ಬಿ.ಪಿ.ಎಲ್‌, 
3 ದಾಸನಪುರ | ಕುದುರೆಗೆರೆ |18 19°17 ಭಜಂತ್ರಿ ನೇತ್ರಾವತಿ ಕೋಂ ಬಿ.ಪಿ.ಎಲ್‌ 
ರವಿಕುಮಾರ್‌ 
4 ದಾಸನಪುರ | ಕುದುರೆಗೆರೆ |18 30°16 ಆದಿ ಹನುಮಕ್ಕ ಕೋಂ ಬಿ.ಪಿ.ಎಲ್‌ 
ಕರ್ನಾಟಕ ಚಿಕ್ಕಬ್ಬಲಪ್ಪ 
5 ದಾಸನಪುರ |ಕುದುರೆಗೆರೆ | 18 29*16 ಆದಿ ಬೈಲಮ್ಮ ಕೋಂ ಬಿ.ಪಿ.ಎಲ್‌. 
ಕರ್ನಾಟಿಕ ಹನುಮಯ್ಯ 
6 ದಾಸನಪುರ | ಕುದುರೆಗೆರೆ | 18 26*18 ಕ್ರಿಶ್ಚಿಯನ್‌ ಥಾಮಸ್‌ ಬಿಸ್‌ ಬಿ.ಪಿ.ಎಲ್‌. 
ಲೇಆರೋಗ್ಯಸ್ವಾಮಿ 
7 ದಾಸನಪುರ | ಕುದುರೆಗೆರೆ | 18 19°19 ಭಜಂತ್ರಿ ಗೆಂಗೆರಾಜು ಬಿನ್‌ ಬಿ.ಪಿ.ಎಲ್‌. 
ಎಸ್‌.ಕೆ.ಸಂಪಂಗಿರಾಮಯ್ಯ 
8 ದಾಸನಪುರ | ಕುದುರೆಗೆರೆ [18 21*15 ಒಕ್ಕಲಿಗ ಕಾಮಕ್ಕ ಕೋಂ ತಿಮ್ಮಯ್ಯ | ಬಿ.ಪಿ.ಎಲ್‌. 
9 ದಾಸನಪುರ | ಆಲೂರು |113 17°39 ಭೋವಿ ಭಾಗ್ಯ ಕೋಂ ರಂಗನಾಥ್‌ | ಬಿ.ಪಿ.ಎಲ್‌. 
10 ದಾಸನಪುರ | ಆಲೂರು 113 30*40 ನಾಯಕ ಚಂದ್ರಕಲಾ ಎಕೆ. ಕೋಂ | ಬಿ.ಪಿ.ಎಲ್‌. 
ಬಸವರಾಜು 
11 ದಾಸನಪುರ | ಆಲೂರು 113 2520 ಮುಸ್ಲಿಂ ಫಾಮಿದಾಬನು ಕೋಂ ಬಿ.ಪಿ.ಎಲ್‌. 
I! ಗರೀಬ್‌ ಸಾಬ್‌ 
12 ದಾಸನಪುರ | ಆಲೂರು |113 25*16 ಮುಸ್ಲಿಂ ಫಾತೀಮಾ ಕೋಂ ಬಿ.ಪಿ.ಎಲ್‌. 
ಸುಲೇಮಾನ್‌ ಸಾಬ್‌ 
13 ದಾಸನಪುರ ಆಲೂರು [13 [261 |ಮುಸಿಂ ದಸ್ಪಗಿರಿಖಾನ್‌ ಬಿನ್‌ ಬಿ.ಪಿ.ಎಲ್‌. 
ನನ್ನುಖಾನ್‌ 
14 ದಾಸನಪುರ | ಆಲೂರು 113 23*18 ಮುಸ್ಲಿಂ ಶಕೀಲಾ ಕೋಂ ಪ್ಯಾರುಸಾಬ್‌ | ಬಿ.ಪಿ.ಎಲ್‌. 
15 ದಾಸನಪುರ | ಆಲೂರು [113 1815 ಮುಸ್ಲಿಂ ಜೈನಾಬೀ ಕೋಂ ಕಮಲ್‌ | ಬಿ.ಪಿ.ಎಲ್‌. 
ಸಾಬ್‌ 
16 ದಾಸನಪುರ | ಆಲೂರು |113 25*18 ಮುಸ್ಲಿಂ ಶಕೀಲಾಬಾನು ಕೋಂ ಬಿ.ಪಿ.ಎಲ್‌. 
ಜಮಾತ್‌ ಸಾಬ್‌ 
17 ದಾಸನಪುರ | ಆಲೂರು 113 1818 ಮುಸ್ಲಿಂ ಮಮ್ರಾಜ್‌ ಕೋಂ ಬಿ.ಪಿ.ಎಲ್‌. 
ಪ್ಯಾರುಜಾನ್‌ 


po 


